CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜೂನ್‌ ೧೭, ೨೦೦೪ (ಜೇಷ್ಮ ೨೭, ಶಕ ವರ್ಷ ೧೯೨೬) ಸಂಚಿಕೆ ೨೫ 











ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಪ್ರಯು 31 ಪ್ರವಾನಿ 2004, ಬೆಂಗಳೂರು, ದಿನಾಂಕ: 29ನೇ ಮೇ 2004 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 23 ಎಸ್‌ಎಫ್‌ಪಿ 2004, ದಿನಾಂಕ: 
6.4.2004 ರಲ್ಲಿ ಶ್ರೀ ಸುಭಾಷ್‌ ಕೆ. ಮಲ್‌ಖೇಡ್‌, ಐಎಫ್‌ಎಸ್‌, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹಾಗೂ ಮುಖ್ಯ ಅರಣ್ಯ 
ಸಂರಕ್ಷಣಾ ಅಧಿಕಾರಿ, ಮೈಸೂರು ಪೇಪರ್‌ ಮಿಲ್ಸ್‌ ನಿಯಮಿತ, ಭದ್ರಾವತಿ, ಇವರನ್ನು ಅರಣ್ಯ ವಸತಿ ಹಾಗೂ ವಿಹಾರಧಾಮ ಸಂಸ್ಥೆ 
ಇಲ್ಲಿಗೆ ವಿಭಾಗೀಯ ವ್ಯವಸ್ಥಾಪಕರಾಗಿ ನೇಮಿಸಲು ಇವರ ಸೇವೆಯನ್ನು ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆಗೆ 
ನೀಡಲಾಗಿದ್ದು, ಅದರಂತೆ, ಶ್ರೀ ಸುಭಾಷ ಕೆ. ಮಲ್‌ಖೇಡ್‌, ಐಎಫ್‌ಎಸ್‌., ರವರನ್ನು ಅರಣ್ಯ, ವಸತಿ ಮತ್ತು ವಿಹಾರಧಾಮ 
ಸಂಸ್ಥೆಯಲ್ಲಿನ ಉನ್ನತೀಕರಿಸಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಯಲ್ಲಿ ವಿಭಾಗೀಯ ವ್ಯವಸ್ಥಾಪಕರಾಗಿ (Divisional Manager) 
ಶ್ರೀ ಹಿತ್ತಲಮಕ್ಕಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ರವರ ಜಾಗದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. ಹಾಗೂ ಶ್ರೀ ಹಿತ್ತಲಮಕ್ಕಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ರವರ ಸೇವೆಯನ್ನು ಕೂಡಲೇ ಜಾರಿಗೆ 
ಬರುವಂತೆ ಅವರ ಮಾತೃ ಇಲಾಖೆಗೆ ಹಿಂತಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೀತಮ್ಮ 
ಪಿ.ಆರ್‌. 882 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 
HIGH COURT OF KARNATAKA 
NOTIFICATION No. GOB(1)15(100)/2003, Bangalore, Dated: 27th May 2004 

Sri Thimmegowda, ೨೦ Small Causes Judge and XIX Addl. Chief Metropolitan Magistrate, 
Bangalore is permitted to surrender 30 days of Earned Leave from 8.4.2004 to 7.5.2004 (bdi) for the block 
period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 873 Assistant Registrar. 


(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ಭಾಗ - ೨ 





HIGH COURT OF KARNATAKA 
NOTIFICATION No. GOB(1)15(117)/2003, Bangalore, Dated: 27th May 2004 

Sri Vasant ಗ. Mulasavalagi, Prl. Civil Judge (Sr.Dn.) and CJM., Tumkur is permitted to surrender 
30 days of Earned Leave from 01.06.2004 to 30.06.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 874 Assistant Registrar. 
HIGH COURT OF KARNATAKA 
NOTIFICATION No. GOB(1)15(119)/2003, Bangalore, Dated: 27th May 2004 

Sri Ningangowda Jantali, | Addl. Civil Judge (Sr.Dn.) and CJM., Belgaum is permitted to surrender 
30 days of Earned Leave from 01.06.2004 to 30.6.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Cour, 
R. RANGASWAMY 
P.R. 875 Assistant Registrar. 
HIGH COURT OF KARNATAKA 
NOTIFICATION No. GOB(1)15(113)/2003, Bangalore, Dated: 25th May 2004 

Sri Anand Nagappa Pattan, Civil Judge (Sr.Dn.) & JMFC., Madhugiri is permitted to surrender 30 
days of Earned Leave from 02.05.2004 to 31.05.2004 for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Cour, 
R. RANGASWAMY 
P.R. 876 Assistant Registrar. 
HIGH COURT OF KARNATAKA 
NOTIFICATION No. GOB(1)14(106)/2003, Bangalore, Dated: 25th May 2004 

Sri Shankar N. Naik, Presiding Officer, Fast Track Court-l, D.K., Mangalore is permitted to 
surrender 30 days of Earned Leave from 01.06.2004 to 30.06.2004 (bdi) for the block period of 2003-04. 

He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Cour, 
R. RANGASWAMY 
P.R. 877 Assistant Registrar. 
HIGH COURT OF KARNATAKA 
NOTIFICATION No. GOB(1)28/2001, Bangalore, Dated: 31st May 2004 

In pursuance to Rule 118-A (1) (a) of K.C.S.Rs., sanction is hereby accorded for payment of cash 
equivalent of leave salary for Earned Leave for 240 days at the credit of Sri S.G. Palled, District Judge 
(Retired), now working as President, District Consumer Forum, Gadag. 

By Order of the High Cour, 
N. ANANDA 
P.R. 879 Registrar General. 
HIGH COURT OF KARNATAKA 
NOTIFICATION No. GOB(1)15(115)/2003, Bangalore, Dated: 25th May 2004 

Sri S.R. Tulasiram, | Addl. Civil Judge (Sr.Dn.) & CJM, Mangalore is permitted to surrender 30 

days of Earned Leave from 01.05.2004 to 30.05 2004 (bdi) for the block period of 2003-04. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ೩೩೧ 





He shall be paid pay and allowances admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 878 Assistant Registrar. 
HIGH COURT OF KARNATAKA 
NOTIFICATION No. GOB(1)3/2004, Bangalore, Dated: 1st June 2004 
The Presiding Officers of the Courts mentioned in Column No.2 below, are concurrently 
appointed as the Presiding Officers of the Courts mentioned against them in Column No.3, with 
immediate effect and until further orders:- 
Sl. Designation of the Presiding Officer 
No. 
1. | Addl. Civil Judge (Jr.Dn.) and JMFC., Chikkodi. 
2. | || Addl. Civil Judge (Jr.Dn.) and JMFC || Court, 

Gulbarga. 

3. | || Addl. Civil Judge (Jr.Dn.) & JMFC Il Court, 

Gulbarga. 

4. | Civil Judge (Jr.Dn.) and JMFC., Chittapur. 

5. | Addl. Civil Judge (Jr.Dn.) & JMFC, 





Name of the Court to which concurrently 
appointed 
Prl. Civil Judge (Jr.Dn.) and JMFC., ೮೧1೦೦1, 
V Addl. Civil Judge (Jr.Dn.), Gulbarga. 











Civil Judge (Jr.Dn.) and JMFC., Aland. 





Civil Judge (Jr.Dn.) and JMFC., Sedam. 
Civil Judge (Jr.Dn.) and JMFC., 




















Channarayapatna. Channarayapatna. 
By Order of the High Cour, 
N. ANANDA 
P.R. 880 Registrar General. 


ಆರ್ಥಿಕ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 22 ಅಖಇ 2004, ಬೆಂಗಳೂರು, ದಿನಾಂಕ: 19ನೇ ಮೇ 2004 

ಶ್ರೀ ಶ್ರೀನಿವಾಸರಾವ್‌, ಸಹಾಯಕ ಖಜಾನಾಧಿಕಾರಿ, ಜಿಲ್ಲಾ ಖಜಾನೆ, ಬಾಗಲಕೋಟೆ ಇವರನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ಖಜಾನೆ, ಗುರುಮಿಟ್ಕಲ್‌ ಇಲ್ಲಿ ಖಾಲಿ ಇರುವ ಪತ್ರಾಂಕಿತ ಉಪ ಖಜಾನಾಧಿಕಾರಿ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಪ್ರಭಾಕರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 

ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 164 ನಯೋಸೇ 2003, ಬೆಂಗಳೂರು, ದಿನಾಂಕ: 3ನೇ ಜೂನ್‌ 2004 

ನಗರ ಯೋಜನಾ ಇಲಾಖೆಯ ಈ ಕೆಳಕಂಡ ಕಿರಿಯ ನಗರ ಯೋಜಕರುಗಳನ್ನು ವೇತನ ಶ್ರೇಣಿ ರೂ.7400-200-8800-260- 
10880-320-13120ರ ಸಹಾಯಕ ನಿರ್ದೇಶಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 32 ರಡಿಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 


ಪಿ.ಆರ್‌. 881 


























ಕ್ರಮ ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಮೇಲೆ ನೇಮಿಸಲಾಗಿರುವ ಸ್ಪ 
1 2 3 
ಶ್ರೀಮತಿ:ಶ್ರೀ 
1 ಎಸ್‌.ಎಲ್‌. ರಾಜಣ್ಣ, ಸಹಾಯಕ ನಿರ್ದೇಶಕರು, ನಗರಾಭಿವೃದ್ಧಿ ಪ್ರಾಧಿಕಾರ, 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ತುಮಕೂರು ನಗರ ಯೋಜನಾ ಸದಸ್ಯರ ಖಾಲಿ ಇರುವ 
ನಿರ್ದೇಶಕರ ಕಛೇರಿ, ಕಾರವಾರ. ಹುದ್ದೆಯಲ್ಲಿ. 
2 ಎಂ.ಸಿ. ಶಶಿಕುಮಾರ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮಡಿಕೇರಿ ಇಲ್ಲಿ ಖಾಲಿ ಇರುವ 
ನಿರ್ದೇಶಕರ ಕಛೇರಿ, ಚಾಮರಾಜನಗರ ಹುದ್ದೆಯಲ್ಲಿ 
























































೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ಭಾಗ - ೨ 

1 2 3 

3 ಜಿ. ವೇಣುಗೋಪಾಲ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಹಾವೇರಿ. 
ನಿರ್ದೇಶಕರ ಕಛೇರಿ, ಹಾವೇರಿ. 

4 ಟಿ.ವಿ. ಮುರಳಿ, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, 
ಕಿರಿಯ ನಗರ ಯೋಜಕರು, ನಗರಾಭಿವೃದ್ಧಿ ಪ್ರಾಧಿಕಾರ, ಹಾಸನ | ಬಳ್ಳಾರಿ. 

5 ವಿವೇಕಾನಂದಕುಮಾರ ಕಾರೇಕರ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ನಿಪ್ಪಾಣಿ ಇಲ್ಲಿ ಖಾಲಿ ಇರುವ 
ನಿರ್ದೇಶಕರ ಕಛೇರಿ, ನಿಪ್ಪಾಣಿ. ಹುದ್ದೆಯಲ್ಲಿ. 

6 ಕೆ.ಎನ್‌. ನಾರಾಯಣಗೌಡ, ಸಹಾಯಕ ನಿರ್ದೇಶಕರು, ಬೆಂಗಳೂರು ಮಹಾನಗರ 
ಕಿರಿಯ ನಗರ ಯೋಜಕರು, ಕೇಂದ್ರ ಕಛೇರಿ, ಬೆಂಗಳೂರು. ಪಾಲಿಕೆ ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ. 

7 ಬಿ.ಎನ್‌. ಗಿರೀಶ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರಾಭಿವೃದ್ದಿ ಪ್ರಾಧಿಕಾರ, ನಿರ್ದೇಶಕರ ಕಛೇರಿ, ಮಂಡ್ಯ ಖಾಲಿ ಇರುವ ಹುದ್ದೆಯಲ್ಲಿ. 
ಮೈಸೂರು. 

8 ನೂರ್‌ಆಯಿಷಾ ಇಬ್ರಾತ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಇಲಾಖೆ, 
ಕಿರಿಯ ನಗರ ಯೋಜಕರು, ಕೇಂದ್ರ ಕಛೇರಿ, ಬೆಂಗಳೂರು. ಕೋಲಾರ. 

9 ಬಿ. ರಾಧ, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಉಡುಪಿ. 
ನಿರ್ದೇಶಕರ ಕಛೇರಿ, ಹಾಸನ. 

10 | ಎನ್‌.ಹೆಚ್‌. ಸುಮಾ, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಕೇಂದ್ರ 
ಕಿರಿಯ ನಗರ ಯೋಜಕರು, ಕೇಂದ್ರ ಕಛೇರಿ, ಬೆಂಗಳೂರು. ಕಛೇರಿ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ. 

11 |ಎಸ್‌. ಗೋಪಾಲಕೃಷ್ಣ, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ದಾವಣಗೆರೆ, ಖಾಲಿ ಇರುವ 
ನಿರ್ದೇಶಕರ ಕಛೇರಿ, ದಾವಣಗೆರೆ. ಹುದ್ದೆಯಲ್ಲಿ. 

12 | ಮಹಮದ್‌ ಫಾಜಿಲ್‌, ಸಹಾಯಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ನಗರ 
ಕಿರಿಯ ನಗರ ಯೋಜಕರು, ಕೇಂದ್ರ ಕಛೇರಿ, ಬೆಂಗಳೂರು. ಯೋಜನಾ ಮಂಡಳಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ 

ಹುದ್ದೆಯಲ್ಲಿ 

13 | ವಿದ್ಯಾರಾಣಿ, ಸಹಾಯಕ ನಿರ್ದೇಶಕರು, ಬೆಂಗಳೂರು ಅಭಿವೃದ್ದಿ 
ಕಿರಿಯ ನಗರ ಯೋಜಕರು, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, | ಪ್ರಾಧಿಕಾರ, ಬೆಂಗಳೂರು ಇಲ್ಲಿ ಖಾಲಿ ಇರುವ 
ಬೆಂಗಳೂರು. ಹುದ್ದೆಯಲ್ಲಿ. 

14 | ರವೀಂದ್ರನಾಥ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಹಾಸನ, ಇಲ್ಲಿ ಖಾಲಿ ಇರುವ 
ನಿರ್ದೇಶಕರ ಕಛೇರಿ, ಹಾಸನ. ಹುದ್ದೆಯಲ್ಲಿ. 

15 | ಎಂ.ಎನ್‌. ಅಶೋಕ್‌, ಸಹಾಯಕ ನಿರ್ದೇಶಕರು ಕರ್ನಾಟಕ ರಾಜ್ಯ ನಗರ 
ಕಿರಿಯ ನಗರ ಯೋಜಕರು, ಕೇಂದ್ರ ಕಛೇರಿ, ಬೆಂಗಳೂರು. ಯೋಜನಾ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವ 

ಹುದ್ದೆಯಲ್ಲಿ. 

16 |ಸಿ. ನಟರಾಜ್‌, ಸಹಾಯಕ ನಿರ್ದೇಶಕರು, ನಗರಾಭಿವೃದ್ಧಿ ಪ್ರಾಧಿಕಾರ, 


ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ 
ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು. 


ಚಿಕ್ಕಮಗಳೂರು, ಖಾಲಿ ಇರುವ ಹುದ್ದೆಯಲ್ಲಿ. 





17 


ಎಂ.ಬಿ. ತಿಪ್ಪಣ್ಣ, 
ಕಿರಿಯ ನಗರ ಯೋಜಕರು, ಮಹಾನಗರ ಪಾಲಿಕೆ ಬೆಂಗಳೂರು. 


ಸಹಾಯಕ ನಿರ್ದೇಶಕರು, ನಿಯೋಜನೆ ಮೇಲೆ 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ದಿ ಪ್ರಾಧಿಕಾರ 
ಬೆಂಗಳೂರು ಖಾಲಿ ಇರುವ ಹುದ್ದೆಯಲ್ಲಿ 





18 








ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ, 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ 
ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು. 





ಸಹಾಯಕ ನಿರ್ದೇಶಕರು, ಬೆಂಗಳೂರು-ಮೈಸೂರು 
ಇನ್‌ಫ್ರಾಸ್ಟ್ರಕ್ಚರ್‌ ಸ್ಥಳೀಯ ಪ್ರಾಧಿಕಾರ, ನಗರ ಯೋಜನಾ 
ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ 
ಹುದ್ದೆಯಲ್ಲಿ. 








ಭಾಗ - ೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ೩೩೩ 











1 2 3 

19 | ಎಂ.ಎನ್‌. ಕುಮಾರ್‌, ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ 
ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಚಾಮರಾಜನಗರ ಇಲ್ಲಿ ಖಾಲಿ 
ನಿರ್ದೇಶಕರ ಕಛೇರಿ, ಮೈಸೂರು. ಇರುವ ಹುದ್ದೆಯಲ್ಲಿ. 














ಈ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ: 671-677:02 ರಲ್ಲಿ ನೀಡುವ 
ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 883 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 14 ಅಪ್ರಾಸೇ 2004, ಬೆಂಗಳೂರು, ದಿನಾಂಕ: 1ನೇ ಜೂನ್‌ 2004 

ದಿನಾಂಕ: 25.5.2004ರ ಸಂಖ್ಯೆ: ನಅಇ 73 ಪಿಆರ್‌ಜೆ 2004ರ ಆದೇಶದಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್‌ ಮತ್ತು 
ಥಾಯ್‌ಲೆಂಡ್‌ ನಲ್ಲಿ ದಿನಾಂಕ: 4 ರಿಂದ 15.6.2004 ರವರೆಗೆ “International Workshop on Leadership in Urban - Rural 
Management” ಬಗ್ಗೆ ನಡೆಯುವ ಕಾರ್ಯಾಗಾರಕ್ಕೆ ಶ್ರೀ ಪಂಕಜ್‌ ಕುಮಾರ್‌ ಪಾಂಡೆ, ಐ.ಎ.ಎಸ್‌., ಆಯುಕ್ತರು, ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರ ಇವರನ್ನು ನಿಯೋಜಿಸಿರುವುದರಿಂದ ಈ ಅವಧಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ 
ಕರ್ತವ್ಯ ನಿರ್ವಹಿಸಲು ಮೈಸೂರು ಮಹಾನಗರಪಾಲಿಕೆಯ ಆಯುಕ್ತರನ್ನು ಹೆಚ್ಚಿನ ಪ್ರಭಾರದಲ್ಲಿ ಇಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 884 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ | 
ಅಧಿಸೂಚನೆ ಸಂಖ್ಯೆ: ಕವಿಪ:ಆ-1:ಸಆಶಾ:ಆಕಾ:ವಿಕಅ:21:2004, ಬೆಂಗಳೂರು, ದಿನಾಂಕ: 5ನೇ ಜೂನ್‌ 2004 

ಶ್ರೀ ಎಂ. ನಾರಾಯಣಪ್ಪ, ಜಂಟಿ ನಿಬಂಧಕರು, ಸಹಕಾರ ಇಲಾಖೆ, ಇವರನ್ನು ಅವರದೇ ಆದ ವೇತನ ಮತ್ತು ವೇತನ 
ಶ್ರೇಣಿಯಲ್ಲಿ ಹಾಗೂ ಜೊತೆಗೆ ಲಭ್ಯವಿರುವ ವಿಶೇಷ ವೇತನದೊಂದಿಗೆ ದಿನಾಂಕ: 01.06.2004ರ ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ 
ಸದರಿಯವರ ಸೇವೆಯನ್ನು ಮಾನ್ಯ ಸಭಾಪತಿಯವರು ಇಚ್ಛಿಸುವವರೆಗೆ ಅಥವಾ ಮಾನ್ಯ ಸಭಾಪತಿಯವರ ಅಧಿಕಾರವಧಿ 
ಮುಗಿಯುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಿಯೋಜನೆ ಮೇರೆಗೆ ವಿಧಾನ ಪರಿಷತ್ತಿನ ಮಾನ್ಯ 
ಸಭಾಪತಿಯವರ ಆಪ್ತ ಕಾರ್ಯದರ್ಶಿಯಾಗಿ ಮುಂದುವರಿಸಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ, 
ಕೆ. ಮಹಾರಾಜನ್‌ 
ಪಿ.ಆರ್‌. 885 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು. 
ಅಧಿಸೂಚನೆ ಸಂಖ್ಯೆ: ಕವಿಪ:ಆ-1:60:ವನಿ:2004, ಬೆಂಗಳೂರು, ದಿನಾಂಕ: 5ನೇ ಜೂನ್‌ 2004 
ವಿಷಯ: ಶ್ರೀ ಅಪ್ಪಾಜಿ, ಉಪ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು, ಇವರಿಗೆ ವಯೋನಿವೃತ್ತಿ ಹೊಂದಲು 
ಅನುಮತಿ ನೀಡುವ ಕುರಿತು. 

ಈ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅಪ್ಪಾಜಿ, ಇವರು ದಿನಾಂಕ: 31.08.2004 
ರಂದು ತಮ್ಮ ನಿವೃತ್ತಿಯ ವಯೋಮಿತಿ ತಲುಪತ್ತಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95ರ ಅಡಿಯಲ್ಲಿ 
ಸದರಿಯವರಿಗೆ ದಿನಾಂಕ: 31.08.2004ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ, 
ಕೆ. ಮಹಾರಾಜನ್‌ 
ಪಿ.ಆರ್‌. 886 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 240 ಸೆಅಸೆ 2004, ಬೆಂಗಳೂರು, ದಿನಾಂಕ: 28ನೇ ಮೇ 2004 

ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ತೋಟಗಾರಿಕೆ) ಕೃಷಿ ಮತ್ತು 
ತೋಟಗಾರಿಕೆ ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ: 29.05.2004 ರಿಂದ 26.06.2004ರ ವರೆಗೆ (ಉದಿಸೇ) ಒಟ್ಟು 29 ದಿನಗಳ 
ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯ ಕೊನೆಯಲ್ಲಿ ದಿನಾಂಕ: 27.06.2004 ರಂದು ಬರುವ ಸಾರ್ವತ್ರಿಕ ರಜೆಯನ್ನು 
ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 240 ಸೆಅಸೆ 2004, ದಿನಾಂಕ: 
19.05.2004 ಅನ್ನು ರದ್ದುಪಡಿಸಿದೆ. 





೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ಭಾಗ - ೨ 





ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌, ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು 
ತೋಟಗಾರಿಕೆ ಇಲಾಖೆ, ಬೆಂಗಳೂರು, ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ತೋಟಗಾರಿಕೆ) ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆ, ಬೆಂಗಳೂರು ಈ ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌., ರವರು ರಜೆಯ ಮೇಲೆ ಹೋಗಿದದಿದ್ದರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
(ತೋಟಗಾರಿಕೆ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 887 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಗ್ರಾಅಪ 33 ಪರವ 2004, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2004 

ಶ್ರೀ ಎಸ್‌.ಬಿ. ದ್ಯಾಬೇರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗದಗ ರವರು ವೈಯಕ್ತಿಕ 
ಕಾರಣಗಳಿಂದಾಗಿ ದಿನಾಂಕ: 27.5.2004 ರಿಂದ ದಿನಾಂಕ: 30.6.2004ರ ವರೆಗೆ ಒಟ್ಟು 35 ದಿನಗಳ ವರೆಗೆ ಗಳಿಕೆ ರಜೆ ಮಂಜೂರು 
ಮಾಡಲಾಗಿದೆ. 

ಸದರಿ ಅಧಿಕಾರಿಯವರ ರಜೆ ಅವಧಿಯಲ್ಲಿ ಜಿಲ್ಲಾದಿಕಾರಿ, ಗದಗ ರವರನ್ನು ಪ್ರಭಾರದಲ್ಲಿಡಲಾಗಿದೆ. ಈ ಆದೇಶವನ್ನು 
ಸ್ವೀಕರಿಸುವ ಬಗ್ಗೆ ಪ್ರತ್ಯೇಕವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯನ್ನು ಕೋರಲಾಗಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ಹೋಗಿರದಿದ್ದರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಗದಗ ಈ ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸರ್ಕಾರದ ಇದೆ ಅಧಿಸೂಚನೆ ಸಮ ಸಂಖ್ಯೆ: ದಿನಾಂಕ: 31.5.2004 ರಂದು ಹೊರಡಿಸಿದ ಅಧಿಸೂಚನೆಯನ್ನು ಹಿಂದಕ್ಕೆ 
ಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌ ಷಣ್ಮುಖ 
ಪಿ.ಆರ್‌.888 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 124 ಸಅಸೇ 2004, ಬೆಂಗಳೂರು, ದಿನಾಂಕ: 11ನೇ ಮೇ 2004 

ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 4 (1):2004, ದಿನಾಂಕ: 19.4.2004 ರಲ್ಲಿ ಕರ್ನಾಟಕ 
ಸರ್ಕಾರ ಸಚಿವಾಲಯದ ಕಾನೂನು ಇಲಾಖೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನ್ಯಾಯಾಂಗ 
ಅಧಿಕಾರಿಗಳನ್ನು ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಆಗಿರುವುದರಿಂದ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಅವರು ಕಾರ್ಯನಿರ್ವಹಿಸುತ್ತಿರುವ ಅಪರ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 





























ಕ್ರ.ಸಂ. ಅಧಿಕಾರಿಯವರ ಹೆಸರು : ಪದನಾಮ ಹಾಗೂ ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಸ್ಥಳ 

1 2 3 

1 ಶ್ರೀ ಹೆಚ್‌.ಎಂ. ಭಾರತೇಶ್‌, ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು. 
ಜಿಲ್ಲಾ ನ್ಯಾಯಾಧೀಶರು, ಸರ್ಕಾರದ ಅಪರ ಕಾರ್ಯದರ್ಶಿ, 
ಕಾನೂನು ಇಲಾಖೆ. 

2 ಶ್ರೀ ಹೆಚ್‌.ಎಸ್‌. ರಾಮಣ್ಣ, | ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು. 
ಜಿಲ್ಲಾ ನ್ಯಾಯಾಧೀಶರು, ಸರ್ಕಾರದ ಅಪರ ಕಾರ್ಯದರ್ಶಿ, 
ಕಾನೂನು ಇಲಾಖೆ. 

ಭಾಗ - 1 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 4 (1) : 2004 ಹಾಗೂ ಜಿಒಬಿ (1) 4 (3) 2004, 
ದಿನಾಂಕ: 19.4.2004 ರಲ್ಲಿ ಈ ಕೆಳಕಂಡ ನ್ಯಾಯಾಂಗ ಅಧಿಕಾರಿಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕಾನೂನು ಇಲಾಖೆಯ 
ವಿವಿಧ ಹುದ್ದೆಗಳಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸುವ ಸಲುವಾಗಿ ಅವರುಗಳ ಸೇವೆಯನ್ನು ಸರ್ಕಾರದ ವಶಕ್ಕೆ ನೀಡಿರುವನ್ಹಯ ಸದರಿ 
ಅಧಿಕಾರಿಗಳನ್ನು ದಿನಾಂಕ: 24.5.2004 (ಬೆಳಿಗ್ಗೆ ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ 


೩೩೫ 








(೧೩ 
2 
೨ 


ಅಧಿಕಾರಿಯವರ ಹೆಸರು : ಪದನಾಮ ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ 


ನೇಮಕ ಮಾಡಿರುವ ಹುದ್ದೆ 





1 ಶ್ರೀ ವಿ.ಸಿ. ಹತ್ತಿ, ಸರ್ಕಾರದ ಅಪರ ಕಾರ್ಯದರ್ಶಿ, ಕಾನೂನು ಇಲಾಖೆ. 
ಜಿಲ್ಲಾ ನ್ಯಾಯಾಧೀಶರು, ಕರ್ನಾಟಕ ಉಚ್ಛ ನ್ಯಾಯಾಲಯ, (ಶ್ರೀ ಹೆಚ್‌.ಎಂ. ಭಾರತೇಶ್‌ ರವರ ವರ್ಗಾವಣೆಯಿಂದ 
ಬೆಂಗಳೂರು. 


ತೆರವಾದ ಸ್ಥಾನ). 

ಸರ್ಕಾರದ ಅಪರ ಕಾರ್ಯದರ್ಶಿ, ಕಾನೂನು ಇಲಾಖೆ. 
(ಶ್ರೀ ಹೆಚ್‌.ಎಸ್‌. ರಾಮಣ್ಣ ರವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನ). 

ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ 
ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಖಾಲಿ 





2 | ಶ್ರೀ ಆರ್‌.ಎಸ್‌. ಬೀರಣ್ಣವರ್‌, 

25ನೇ ಅಪರ ಸಿಟಿ ಸಿವಿಲ್‌ ಹಾಗೂ ಸೆಷನ್ಸ್‌ ಜಡ್ಜ್‌ 
ಬೆಂಗಳೂರು ಸಿಟಿ. 

3 ಶ್ರೀಮತಿ ಎಂ. ಶೋಭ, 

2ನೇ ಅಪರ ಸಿವಿಲ್‌ ಜಡ್ಜ್‌ ಹಾಗೂ ಜೆ.ಎಂ.ಎಫ್‌.ಸಿ. 




















ಮೈಸೂರು. ಹುದ್ದೆ). 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 889 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 118 ಸಅಸೇ 2004, ಬೆಂಗಳೂರು, ದಿನಾಂಕ: 11ನೇ ಮೇ 2004 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (1) 4 (1):2004 ಹಾಗೂ ಜಿಒಬಿ (1) 4 (1) (ಎಫ್‌ಟಿಸಿ): 
2004, ದಿನಾಂಕ: 15.4.2004 ಮತ್ತು ತಿದ್ದೋಲೆ ಸಂಖ್ಯೆ: ಜಿಒಬಿ (1) 4 (2) : 2004, ದಿನಾಂಕ: 23.4.2004 ರಲ್ಲಿ ಕರ್ನಾಟಕ ಸರ್ಕಾರ 
ಸಚಿವಾಲಯದ ವಿವಿಧ ಇಲಾಖೆಗಳಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ನ್ಯಾಯಾಂಗ ಅಧಿಕಾರಿಗಳನ್ನು 
ಅವರುಗಳು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ ಹಾಗೂ ವರ್ಗಾವಣೆಗೊಂಡ ಹುದ್ದೆಯಲ್ಲಿ ಕರ್ತವ್ಯಕ್ಕೆ 
ಹಾಜರಾಗುವಂತೆ ತಿಳಿಸಲಾಗಿದೆ. 



































ಕ್ರ.ಸಂ. ಅಧಿಕಾರಿಯವರ ಹೆಸರು : ಪದನಾಮ ಹಾಗೂ ಇಲಾಖೆ ವರ್ಗಾವಣೆ ಆಗಿರುವ ಹುದ್ದೆ 

1 2 3 

1 ಶ್ರೀ ಸಿ.ವಿ. ಮರಗೂರ್‌, ಪ್ರಿಸೈಡಿಂಗ್‌ ಆಫೀಸರ್‌, ಫಾಸ್ಟ್‌ ಟ್ರ್ಯಾಕ್‌ 
ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಡಿವಿಜನ್‌) 4ನೇ ಅಪರ ವಾದೇಕ್ಷಕರು ಹಾಗೂ | ಕೋರ್ಟ್‌-1, ಕೊಪ್ಪಳ. 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು ಇಲಾಖೆ. 

2 ಶ್ರೀ ಲಕ್ಷ್ಮಣ್‌ ಎಫ್‌. ಮಳವಳ್ಳಿ, ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಡಿವಿಜನ್‌) 
ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಡಿವಿಜನ್‌) ಕಾನೂನು ಕೋಶದ ಮುಖ್ಯಸ್ಥರು | ಕುಂದಾಪುರ. 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಮತ್ತು 
ಕಾರ್ಮಿಕ ಇಲಾಖೆ. 

3 | ಶ್ರೀಮತಿ ಎಂ. ಶ್ರೀದೇವಿ, 2ನೇ ಅಪರ ಮುಖ್ಯ ಮೆಟ್ರೋಪಾಲಿಟನ್‌ 
ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಡಿವಿಜನ್‌) 5ನೇ ಅಪರ ವಾದೇಕ್ಷಕರು ಹಾಗೂ | ನ್ಯಾಯಾಧೀಶರು, ಬೆಂಗಳೂರು ಸಿಟಿ. 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು ಇಲಾಖೆ. 

4 ಶ್ರೀಮತಿ ಮಂಜುಳ, ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಡಿವಿಜನ್‌) 
ಸಿವಿಲ್‌ ಜಡ್ಜ್‌ (ಸೀನಿಯರ್‌ ಜಡ್ಸ್‌) ಕಾನೂನು ಕೋಶದ ಮುಖ್ಯಸ್ಥರು ಚನ್ನರಾಯಪಟ್ಟಣ. 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಸಮಾಜ ಕಲ್ಯಾಣ 
ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 

| ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 890 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 35 ಆಸೇವ 2004, ಬೆಂಗಳೂರು, ದಿನಾಂಕ: 12ನೇ ಮೇ 2004 
ಕಾರ್ಯನಿರ್ವಾಹಕ ನಿರ್ದೇಶಕರು (ಸಿಬ್ಬಂದಿ ಮತ್ತು ಹಣಕಾಸು), ಬೆಂಗಳೂರು ಸಮೂಹ ಕ್ಷಿಪ್ರ ಸಾರಿಗೆ ನಿಯಮಿತ (81/೧1), 
ಬೆಂಗಳೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಶಂಕರ್‌ ಆರ್‌. ಪಾಟೀಲ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರ 
ವರ್ಗಾವಣೆಯನ್ನು ಮಾರ್ಪಡಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೭, ೨೦೦೪ ಭಾಗ - ೨ 





ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಹುದ್ದೆಗೆ - ಶ್ರೀ ಜಿ.ಸಿ. ರಾಜಶೇಖರ್‌ 
ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 891 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 35 ಆಸೇವ 2004, ಬೆಂಗಳೂರು, ದಿನಾಂಕ: 5ನೇ ಮೇ 2004 

ಕರ್ನಾಟಕ ಆಡಳಿತ ಸೇವೆಯ (ಹಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ನೇಮಕ ಮಾಡಿದೆ. 








ಕ್ರ.ಸಂ. | ಅಧಿಕಾರಿಯವರ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 
1 | ಶಂಕರ್‌ ಆರ್‌. ಪಾಟೀಲ್‌, ಕಾರ್ಯನಿರ್ವಾಹಕ ನಿರ್ದೇಶಕರು (ಸಿಬ್ಬಂದಿ ಮತ್ತು ಹಣಕಾಸು) 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು ಸಮೂಹ ಕ್ಷಿಪ್ರ ಸಾರಿಗೆ ನಿಯಮಿತ (BMRTL), 


ಬೆಂಗಳೂರು - ಶ್ರೀ ಎಂ.ಎಸ್‌. ನಾಗೇಂದ್ರ ಇವರ ಸ್ಥಾನದಲ್ಲಿ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

2 | ಎಂ.ಎಸ್‌. ನಾಗೇಂದ್ರ, ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು 
ಕಾರ್ಯನಿರ್ವಾಹಕ ನಿರ್ದೇಶಕರು, (ಸಿಬ್ಬಂದಿ ರಿಜಿಸ್ಟಾರ್‌, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಂಖ್ಯೆ 

ಮತ್ತು ಹಣಕಾಸು) ಬೆಂಗಳೂರು ಸಮೂಹ ಕ್ಷಿಪ್ರ | (15೯0), ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಿದೆ. 

ಸಾರಿಗೆ ನಿಯಮಿತ (81/೧771), ಬೆಂಗಳೂರು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 892 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಅಪಜೀ 60 ಎಫ್‌ಪಿಸಿ 2004, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2004 
ಶ್ರೀ ಹೆಚ್‌. ಉಮರ್‌ಖಾನ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ 
ಅಧಿಕೃತ ಜ್ಞಾಪನ ಸಂಖ್ಯೆ: ಎಂ/ಇಎಸ್‌ಟಿ/ಸಿಆರ್‌/2004-05, ದಿನಾಂಕ: 1.6.2004 ರಲ್ಲಿ ಸೂಚಿಸಿರುವಂತೆ ಅವರ ಸೇವೆಯನ್ನು ಕರ್ನಾಟಕ 
ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಶಿವಮೊಗ್ಗ ಇಲ್ಲಿಗೆ ನೇಮಿಸಿದ್ದು ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ 
ನಿಗಮ ನಿಯಮಿತ ಇವರ ವಶಕ್ಕೆ ನೀಡಲಾಗಿದೆ. ಸದರಿ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಶಿವಮೊಗ್ಗ 
ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌. ಗಾಯಿತ್ರಿ 
ಪಿ.ಆರ್‌. 893 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
HIGH COURT OF KARNATAKA 
NOTIFICATION No. GOB(1)4(1)/2004, Bangalore, Dated: 28th May 2004 
The Presiding Officer of the Court of | Addl. District and Sessions Judge, Belgaum, is concurrently 
appointed as the Presiding Officer of the court of || Addl. District and Sessions Judge, Belgaum, with 
immediate effect and until further orders. 
By Order of the High Court, 
N. ANANDA 
P.R. 896 Registrar General. 
HIGH COURT OF KARNATAKA 
NOTIFICATION No. GOB(1)4(2)/2004, Bangalore, Dated: 3rd June 2004 
The Presiding Officer of the Court of Addl. Civil Judge (Sr.Dn.), Raichur, is concurrently appointed 
as the Presiding Officer of the Court of Civil Judge (Sr.Dn.) and CJM., Raichur (vacant Court), with 
immediate effect and until further orders. 
By Order of the High Court, 
N. ANANDA 
P.R. 899 Registrar General. 


